ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3031(2467) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಹೆಚ್‌.ಎಂ.ರಮೇಶಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತರಿಸುವ ಸಚಿವರು: ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ವಿಷಯ: ಬೆಂಗಳೂರಿನ ಕಬ್ಬನ್‌ಪಾರ್ಕ್‌ನಲ್ಲಿರುವ ಕೆ.ಎಫ್‌.ಡಿ.ಸಿ ಬಗ್ಗೆ 


(ಅ) ಬೆಂಗಳೂರು ಕಬ್ಬನ್‌ ಪಾರ್ಕ್‌ನಲ್ಲಿರುವ ಕೆ.ಎಫ್‌.ಡಿ.ಸಿ ಘಟಿಕ ಮತ್ತು ಇದರ 
ವ್ಯಾಪ್ತಿಯಲ್ಲಿರುವ ಮೀನು ಮಾರಾಟ ಮಳಿಗೆಗಳು ಯಾವುವು; 2015-16 ರಿಂದ ಇಲ್ಲಿಯವರೆಗೂ 
ಈ ಮಳಿಗೆಗಳಿಗೆ ಖರೀದಿ ಮಾಡುತ್ತಿರುವ ಮೀನಿನ ಪ್ರಮಾಣ ಎಷ್ಟು; ಯಾರಿಂದ 
ಖರೀದಿಸಲಾಗಿದೆ; ಖರೀದಿ ಮೌಲ್ಯ ಎಷ್ಟು; (ಮಾಹೆವಾರು ಹಾಗೂ ಮೀನು ಜಾತಿವಾರು ವಿವರ 
ಒದಗಿಸುವುದು) 


(ಆ) 2015-16 ರಿಂದ ಇಲ್ಲಿಯವರೆಗೂ ಈ ರೀತಿ ಖರೀದಿ ಮಾಡಿದ ಮೀನನ್ನು ಮಾರಾಟ 
ಮಾಡಿರುವ ಪ್ರಮಾಣ ಎಷ್ಟು; ಬಂದ ಆದಾಯ ಎಷ್ಟು ಹಾಗೂ ಉಳಿದ ಎಷ್ಟು ಪ್ರಮಾಣದ 
ಮೀನನ್ನು ಉಪಹಾರ ತಯಾರಿಕೆಗೆ ಬಳಸಿ ಮಾರಾಟ ಮಾಡಲಾಗಿದೆ ಹಾಗೂ ಇದರಿಂದ ಎಷ್ಟು 
ಆದಾಯ ಬಂದಿದೆಯೆ ; (ಮಾಹೆವಾರು ಹಾಗೂ ಮೀನು ಜಾತಿವಾರು ವಿವರ ಒದಗಿಸುವುದು) 


(ಇ) 2015-16 ರಿಂದ ಇಲ್ಲಿಯವರೆಗೂ ಖರೀದಿ ಮಾಡಿದ ಮೀನಿನಲ್ಲಿ ಎಷ್ಟು ಹಾಳಾಗಿವೆ ಹಾಗೂ 
ಇದರ ಮೌಲ್ಯ ಎಷ್ಟು; ಇದಕ್ಕ ಸರ್ಕಾರದಿಂದ ಸೂಕ್ತ ಮನ್ನಾ ಆದೇಶ ಪಡೆಯಲಾಗಿದೆಯೇ; 
(ದಾಖಲೆಯೊಂದಿಗೆ ವಿವರ ಒದಗಿಸುವುದು) 


(ಈ) ಸರ್ಕಾರದ ಎಲ್ಲಾ ಸೇವೆಗಳನ್ನು ೦ಗ!ಗೀ ಮಾಡಲಾಗಿದ್ದರೂ ಸಹ ಸರ್ಕಾರದ ಅಂಗ 
ಸಂಸ್ಥೆಯಾದ ಕೆ.ಎಫ್‌.ಡಿ.ಸಿ ಹೋಟೆಲ್‌ನಲ್ಲಿ ನಗದು ವ್ಯವಹಾರ ನಡೆಸುತ್ತಿದ್ದು, ಇದರಿಂದ 
ಸಾಕಷ್ಟು ಅವ್ಯವಹಾರ ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಗ್ರಾಹಕರು ೦ಗ॥ne 
ಪಾವತಿ ಮಾಡುವಂತೆ ಕ್ರಮಕ್ಯೆಗೊಳ್ಳದಿರಲು ಕಾರಣಗಳೇನು; 


(ಉ) ಬೆಂಗಳೂರಿನ ಕೆ.ಎಫ್‌.ಡಿ.ಸಿ ಘಟಿಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಅಧಿಕಾರಿ/ನೌಕರರು ಯಾರು ಇವರು ಎಷ್ಟು ವರ್ಷಗಳಿಂದ ಇದೇ ಫಟಿಕದಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ; ಇವರುಗಳನ್ನು ಸರ್ಕಾರ ವರ್ಗಾವಣೆ ನಿಯಮದಂತೆ ಕಾಲಕಾಲಕ್ಕೆ 
ವರ್ಗಾವಣೆ ಮಾಡದಿರುವುದರಿಂದ ಅವ್ಯವಹಾರ ನಡೆಯುತ್ತಿದ್ದು, ಈ ಬಗ್ಗೆ ಸರ್ಕಾರ 
ಕೈಗೊಳ್ಳಲಿರುವ ಕ್ರಮಗಳೇನು? 


